ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ ; 918 
ಸದಸ್ಕರ ಹೆಸರು ಗ ಶ್ರೀ ಯು.ಬಿ.ವೆಂಕಟೇಶ(ನಾಮನಿರ್ದೇಶನ 
ಹೊಂದಿದವರು) 
ಉತ್ತರಿಸಬೇಕಾದ ದಿನಾಂಕ ' ; 20.09.2021 
ಉತ್ತರಿಸುವ ಸಚಿವರು : ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷ 


ಹಾಗೂ ಸಕಾಲ ಸಚಿವರು 


ತಂ] ನ್ನ IK 


ಉತ್ತರ 


ಅ)' | ರಾಜ್ಯದಲ್ಲಿ ಪ್ರಾಥಮಿಕ 
; ಹಂತದಲ್ಲಿ ಶಿಕ್ಷಣದ 
ಗುಣಮಟ್ಟವನ್ನು 
ಸುಧಾರಿಸಲು ಸರ್ಕಾರ 
ಯೋಜನೆಗಳನ್ನು ' 
ಹಮ್ಮಿಕೊಂಡಿದೆಯೇ; 


ಹೌದು. ; 
ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ. 


L. 


[0°] 


ಪೂರ್ವ ಪ್ರಾಥಮಿಕ ಹಂತದಿಂದ 12ನೇ ತರಗತಿಯವರೆಗೂ ಗುಣಮಟ್ಟದ | 
ಶಿಕ್ಷಣವನ್ನು ಒಂದೇ ಸೂರಿನಡಿ ನೀಡಲು 276 ಕರ್ನಾಟಕ . ಪಬ್ಲಿಕ್‌ ಶಾಲೆಗಳನ್ನು 
ಪ್ರಾರಂಭಿಸಲಾಗಿದೆ. ಸದರಿ" ಶಾಲೆಗಳಲ್ಲಿ 'ಪೂರ್ವ ಪ್ರಾಥಮಿಕ ಶಿಕ್ಷಣ ಹಾಗೂ 
ಉಭಯ ಮಾಧ್ಯಮ ತರಗತಿಗಳನ್ನು ಪ್ರಾರಂಭಿಸಲಾಗಿದೆ. 


. 2400 ಸರ್ಕಾರಿ ಶಾಲೆಗಳಲ್ಲಿ ಉಭಯ ಮಾಧ್ಯಮದ ತರಗತಿಗಳನ್ನು ' ಪ್ರಾರಂಭಿಸಿ 


ಸದರಿ ತರಗತಿಗಳನ್ನು ನಿರ್ವಹಿಸಲು ಪಠ್ಯಕ್ರಮ, . . ಶಿಕ್ಷಕರ ತರಬೇತಿ, 
ಕಲಿಕೋಪಕರಣಗಳ ಇತ್ಯಾದಿ ಸಿದ್ಧಪಡಿಸಿ ನೀಡಲಾಗಿದೆ. ' 


. 74 ಶೈಕ್ಷಣಿಕವಾಗಿ ಹಿಂದುಳಿದ ತಾಲ್ಲೂಕುಗಳಲ್ಲಿ 6 ರಿಂದ 10ನೇ ತರಗತಿಯವರೆಗೆ 
ಇಂಗ್ಲೀಷ್‌ ಮಾಧ್ಯಮದಲ್ಲಿ ಕೇಂದ್ರಿಯ ವಿದ್ಯಾಲಯ ಮಾದರಿಯಲ್ಲಿ ಆದರ್ಶ 
. ವಿದ್ಯಾಲಯಗಳು(ಮಾದರಿ ಶಾಲೆಗಳು) ಪ್ರಾರಂಭಿಸಲಾಗಿದೆ. 


ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಲು 86 ವಸತಿ ನಿಲಯಗಳನ್ನು 
ಪ್ರಾರಂಭಿಸಲಾಗಿದೆ. ಸದರಿ ವಸತಿ ನಲಯಗಳಲ್ಲಿ ಯೋಗ, ಕರಾಟೆ, ಇತ್ಯಾದಿ 


ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. 


. 6ರಿಂದ 8ನೇ ತರಗತಿಯವರೆಗೆ ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ 
'ಎನ್‌.ಸಿ.ಇ.ಆರ್‌.ಟಿ ಪಠ್ಯವಸ್ತುವಿನ ಪಠ್ಯಪುಸ್ತಕಗಳನ್ನು ಜಾರಿಗೊಳಿಸಲಾಗಿದೆ. 
. ಎಲ್ಲಾ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಇಂಗ್ಲೀಷ್‌ ನಲಿ-ಕಲಿ ಜಾರಿಗೊಳಿಸಲು 


ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತಿದೆ. 


. 2020-21ನೇ ಸಾಲಿನಲ್ಲಿ ಎನ್‌.ಸಿ.ಇ.ಆರ್‌.ಟಿ ವತಿಯಿಂದ 1 ರಿಂದ 8ನೇ ತರಗತಿ 


ಬೋಧಿಸುವ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಿಷ್ಠಾ 10 | 
ಆನ್‌ಲೈನ್‌ ತರಬೇತಿಯನ್ನು 146.487 ಶಿಕ್ಷಕರಿಗೆ ನೀಡಲಾಗಿದೆ. ಕಳೆದ ಸಾಲಿನಲ್ಲಿ 


ಪ್ರಾಥಮಿಕ ಶಾಲಾ ಶಿಕ್ಷಕರ ವೃತ್ತಿಪರ ನಲಿ-ಕಲಿ, ಜೀವನ ಕೌಶಲ ತರಬೇತಿಯನ್ನು 


ಮುಖಾಮುಖಿ ಮತ್ತು ಆನ್‌ಲೈನ್‌ ಮುಖಾಂತರ ಒಟ್ಟು 121, 933 ಶಿಕ್ಷಕರಿಗೆ ತರಬೇತಿ 
ನೀಡಲಾಗಿದೆ, 


8. 2021-22ನೇ ಸಾಲಿನಲ್ಲಿ ಎನ್‌.ಸಿ.ಇ.ಆರ್‌.ಟಿ ವತಿಯಿಂದ ರಾಜ್ಯದಲ್ಲಿ | ರಿಂದ 05ನೇ 


ಅಗತ್ತೆ ಸಿದ್ದತೆ ಮಾಡಿಕೊಳಲಾಗಿದೆ. 
6 ೪ 


ಕ್ಷ 
ಕಾರ್ಯಕ್ರಮದಡಿ ವೃತ್ತಿ ಸಾಮರ್ಥ್ಯಾಭಿವೃದ್ದಿ ತರಬೇತಿ 
| 10.ರಾಜ್ಯದಲ್ಲಿ ಪ್ರಾರಂಭಿಸಿರುವ ಆಂಗ್ಲ. ಮಾಧ್ಯಮ' ತರಗತಿಗಳಲ್ಲಿ ಬೋಧಿಸುವ ಶಿಕ್ಷಕರಿಗೆ 
2019-20ನೇ ಸಾಲಿನಲ್ಲಿ 1654 ಶಿಕ್ಷಕರಿಗೆ. 2020-21ನೇ ಸಾಲಿನಲ್ಲಿ 1932 ಶಿಕ್ಷಕರಿಗೆ 
| ತರಬೇತಿಯನ್ನು ನೀಡಲಾಗಿದೆ. . 

. ಮೋಷಕರಿಗೆ ಅವರ ಮಕ್ಕಳ ಕಲಿಕಾ ' ಪ್ರಗತಿ ಮನದಟ್ಟು ಮಾಡಲು -ಹಾಗೂ 
ಚಟುವಟಿಕೆಗಳಲ್ಲಿ ' ಸಮುದಾಯವನ್ನು 


ಸಾಂಸ್ಕೃತಿಕ ತೊಡಗಿಸಿಕೊಳ್ಳಲು 


"ಸಮುದಾಯದತ್ತ ಫಾಲಾ' ಕಾರ್ಯಕ್ರಮ ಜಾರಿಯಲ್ಲಿದೆ. 


ಸಮುದಾಯವನ್ನು ಶಾಲೆಗೆ ಹತ್ತಿರವಾಗಿಸಲು ಮತ್ತು ಶಾಲೆಯಲ್ಲಿನ ಶೈಕ್ಷಣಿಕ ಮತ್ತು! 


| ತರಗತಿ ಬೋಧಿಸುವ ಸರ್ಕಾರಿ ಮತ್ತು ಅನುದಾನಿತ ಪ್ರಾಥಮಿಕ ಶಾಲಾ 51056 ; 
| ಶಿಕ್ಷಕರಿಗೆ ನಿಷ್ಠಾ-3 ತರಬೇತಿಯನ್ನು ಅಕ್ಟೋಬರ್‌ 01, ರಿಂದ ಅನುಷ್ಠಾನಗೊಳಿಸಲು , 


ತರಗತಿ ಬೋಧಿಸುವ ಶಿಕ್ಷಕರಿಗೆ 2019-20ನೇ ಸಾಲಿನಲ್ಲಿ 57425 ; 


ಕ್ರಮಗಳೇನುೂ 


— 


«) 2019-20, 2020-21 |2019-20, 2020-21 ಮತ್ತು 2021-22ನೇ ಸಾಲುಗಳಿಗೆ ಆಯವ್ಯಯ ಹಂಚಿಕೆ ಧಾಗೂ| 
| ಮತ್ತು 2021-22ರ | ಬಳಕೆ ಮಾಡಲಾಗಿರುವ ಅನುದಾನಗಳ ವಿವರಗಳು ಈ ಕೆಳಕಂಡಂತಿದೆ. 
| ಅವಧಿಯಲ್ಲಿ ರಾಜ್ಯಕ್ಕೆ | ರ್ಲೂತೋಟಿಗಳಲ್ಲಿ 
| ಹಂಚಿಕೆಯಾಗಿರುವ 
9 ನಿಧಿ E ವರ್ಷ Jean ಬಿಡುಗಡೆಯಾ [ಬಳಕೆ | 
ಎಷು ಬಳಕೆ ಆಗಿರುವುದು } 
Wy ಸಂ. ನಿಗಧಿ ದ ಅನುದಾನ ' | ಮಾಡಿರುವ | 
ಎಷ್ಟು; K | 
ಅನುದಾನ | 
T r 
| 1 [2019-20 22,997.14 22,997.14 22,775.50 | 
+ - - 
|} 2 2020-21 23,695.69 [23,457.66 {21,584.74 
1 — KN 
| 3 [2021-22 (@nA್‌- 2488618 [16,070.85 18,0251 
p ವ ; I 
| | 2021ರ ವರೆಗೆ) 
| [NS SS 
ಇ) ಪ್ರಾಥಮಿಕ ಶಾಲೆಗಳಿಗೆ 1 ಸರ್ಕಾರಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸುವ ನಿಟ್ಟಿನಲ್ಲಿ 
“| ಅಂತರ್ಜಲ -ಸೇರಿದಂತೆ| ಸ್ಪರ್ಕಾರ ಪಂಚಾಯತ "ರಾಜ್‌ ಇಲಾಖೆಯ ಸಹಯೋಗದೊಂದಿಗೆ “ಜಲ “ಜೀವನ್‌ ನ್‌! 
ಸೌಕಂ » | 
ಮೂಲಸೌಕರ್ಯಗಳನ್ನು |  ಮ್ಹುಷ್ಠವ್‌' ಕಾರ್ಯಕ್ರಮದ ಮೂಲಕ ಒಟ್ಟು 42015 ಸರ್ಕಾರಿ. ಶಾಲೆಗಳ ಪೈಕಿ 8 
ಒದಗಿಸುವ ಟ್ಲಿನಲ್ಲಿ.| | | 
i] ಈ ನಿಟ್ಟಿನ 41,607 ಶಾಲೆಗಳಿಗೆ (ಶೇ.39) ' ಟ್ಯಾಪ್‌ ವಾಟರ್‌ ವ್ಯವಸ್ಥೆ ಮಾಡಲಾಗಿದೆ. | 
ಸರ್ಕಾರ ಗೊಂಡಿರುವ | 
1 ಎ _(ಅನುಬಂಧ- 1ರಲ್ಲಿ ಪಂಚಾಯತ್‌ ರಾಜ್‌ ಇಲಾಖೆಯ ಮಾಹಿತಿ ಲಗತ್ತಿಸಿದೆ) 
1 I 
j 


Ky 


'ಕೇಂದ್ರ ಸರ್ಕಾರದ ಜಲಶಕ್ತಿ ಮಂತ್ರಾಲಯವು ಜಲ ಜೀವನ್‌ ಮಿಶನ್‌ ಅಡಿಯಲ್ಲಿ 


ಶಾಲೆಗಳಿಗೆ ಕೊಳವೆ ನೀರು ಸರಬರಾಜು ಮಾಡುವ ಬಗ್ಗೆ 100 ದಿನಗಳ ಅಭಿಯಾನ 
ಹಮ್ಮಿಕೊಳ್ಳಲಾಗಿತ್ತು ಕುಡಿಯುವ ನೀರು, ಮಧ್ಯಾಹ್ನದ ಉಪಹಾರ ಸಿದ್ಧಪಡಿಸಲು, 


ಕೈತೊಳಯಲು ಮತ್ತು ಶೌಚಾಲಯಗಳಿಗೆ ಬಳಸುವ ಉದ್ದೇಶಗಳಿಗಾಗಿ ಅಂಗನವಾಡಿ 


ಕೇಂದ್ರಗಳು, ಆಶ್ರಮ ಶಾಲೆಗಳು ಮತ್ತು ಶಾಲೆಗಳಿಗೆ ಕೊಳವೆ ನೀರು ಸೌಲಭ್ಯ | 


ಒದಗಿಸುವ ಉದ್ದೇಶದೊಂದಿಗೆ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ. "ಜಲ್‌ 
ಜೀವನ್‌” ಕಾರ್ಯಕ್ರಮದ ' ಮುಖೇನ. 10894 ಸರ್ಕಾರಿ ಶಾಲೆಗಳಿಗೆ ಶುದ್ಧ 
ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗಿರುತ್ತದೆ.(ಅನುಬಂಧ-2ರಲ್ಲಿ ಮಾಹಿತಿ 
ಲಗತ್ತಿಸಿದೆ.) ' 


ಅಲ್ಲದೇ, ಸರ್ಕಾರಿ ಶಾಲಾ/ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು 


ಈ 
sk; 


ಕೆಳಕಂಡ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. 


ಆರ್‌.ಐ.ಡಿ.ಎಫ್‌-25. ಅಡಿಯಲ್ಲಿ ಅಧಿಕ ಮಳೆಯಿಂದ ಹಾನಿಯಾದ 3386 ಸರ್ಕಾರಿ 
ಶಾಲೆಗಳ 6469 ಕೊಠಡಿಗಳ ಮರು ನಿರ್ಮಾಣಕ್ಕಾಗಿ ರೂ.75807.30 ಲಕ್ಷಗಳ 
ಅನುದಾನವನ್ನು ಒದಗಿಸಿದೆ. ಕಾಮಗಾರಿ ಪ್ರಗತಿಯಲ್ಲಿದೆ. 
2019-20ನೇ ಸಾಲಿನಲ್ಲಿ ಮಳೆಯಿಂದ ಹಾನಿಗೊಳಗಾದ 6196 ಸರ್ಕಾರಿ ಪ್ರಾಥಮಿಕ 
ಮತ್ತು ಪ್ರೌಢಶಾಲೆಗಳ 13260 ಕೊಠಡಿಗಳ ದುರಸ್ಥಿಗೆ ರೂ.1951.75 ಲಕ್ಷಗಳ 
ಅನುದಾನದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ರಮ ಕೈಗೊಳ್ಳಲಾಗಿದೆ. 
2020-21ನೇ ಸಾಲಿನಲ್ಲಿ ಅತಿವೃಷ್ಟಿ/ಪ್ರವಾಹದಿಂದ ಹಾನಿಗೀಡಾದ ಸರ್ಕಾರಿ 
ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ತುರ್ತು ದುರಸ್ಥಿಗೆ .ರೂ.7557.99 ಲಕ್ಷಗಳ 
ಅನುದಾನದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕ್ರಮ ಕೈಗೊಳ್ಳಲಾಗಿದೆ. 
2020-21ನೇ ಸಾಲಿನಲ್ಲಿ ಶಾಲೆಗಳಿಗೆ ಅವಶ್ಯವಿರುವ ಶೌಚಾಲಯ, ಆಟದ 
ಮೈದಾನ. ಅಡುಗೆ ಕೋಣೆ ಮತ್ತು ಕೈತೋಟ ನಿರ್ಮಾಣಕ್ಕಾಗಿ ಮಹಾತ್ಮ ಗಾಂಧಿ 


ನರೇಗಾ ಯೋಜನೆಯಡಿಯಲ್ಲಿ ರೂ.2920.99 ಲಕ್ಷಗಳ ಅನುದಾನದಲ್ಲಿ ಕಾಮಗಾರಿ 


ಕೈಗೊಳ್ಳಲಾಗಿದೆ. 

2020-21ನೇ ಸಾಲಿನಲ್ಲಿ ಕುಡಿಯುವ ನೀರು ಮತ್ತು ಶೌಚಾಲಯ ವಾರ್ಷಿಕ 
ನಿರ್ವಹಣೆಗಾಗಿ ರಾಜ್ಯದ 48012 ಸರ್ಕಾರಿ ಪ್ರಾಥಮಿಕ. ಮತ್ತು ಪ್ರೌಢಶಾಲೆಗಳಿಗೆ 
ಒಟ್ಟು ರೂ.2929.80 ಲಕ್ಷಗಳ ಅನುದಾನವನ್ನು ಬಿಡುಗಡೆಗೊಳಿಸಲಾಗಿದೆ. 


. ಕೇಂದ್ರ ಸರ್ಕಾರ ಪುರಸ್ಕೃತ ಸಮಗ್ರ ಶಿಕ್ಷಣ- ಕರ್ನಾಟಕ ಯೋಜನೆಯಡಿ 18 


ಜಿಲ್ಲೆಗಳಲ್ಲಿ 83 ಹೊಸ ಶಾಲಾ ಕಟ್ಟಡಗಳ ನಿರ್ಮಾಣ ಕಾರ್ಯವನ್ನು ರೂ.112.34 
ಕೋಟಿಗಳ ಅನುದಾನದೊಂದಿಗೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. 


- ಮಾನ್ಯ ಕರ್ನಾಟಕ ಉಚ್ಚನ್ಯಾಯಾಲಯದ ಆದೇಶದಂತೆ ಸರ್ಕಾರಿ ಶಾಲೆಗಳಿಗೆ 


ND 


ರೂ.8826.95 ಲಕ್ಷಗಳ ಅನುಬಾನ ಒದಗಿಸಿ ಕ್ರಮಕ್ಕೆ ಗೊಳ್ಳಲಾಗಿದೆ. | 


ಕಾಮಗಾರಿಗಳಿಗೆ 


216 ಕರ್ನಾಟಕ ಪಬ್ಟಿಕ್‌ ಶಾಲೆಗಳ ಪೈಕಿ 100 ಕರ್ನಾಟಕ ಪಬ್ಲಿಕ್‌ ಶಾಲೆಗಳಿಗೆ ತಲಾ 


ರೂ.2.00 ಕೋಟಿಯಂತೆ ಮೂಲಭೂತ ಸೌಕರ್ಯ ಒದಗಿಸಲು ಒಟ್ಟು ರೂ.200 


ರಾಜ್ಯದ ಸರ್ಕಾರಿ ಪ್ರಾಥಮಿಕ, ಪ್ರೌಢ ಮತ್ತು ಪದವಿ ಪೂರ್ವ 
ಪೀಠೋಪಕರಣಗಳನ್ನು ಒದಗಿಸಲು ರೂ.50ಕೋಟಿಗಳ ಅನುದಾನ : 
ಒದಗಿಸಲಾಗಿದೆ.. 
. 2021-22ನೇ ಸಾಲಿನಲ್ಲಿ ವಿಶೇಷ: ಅಭಿವೃದ್ಧಿ ಯೋಜನೆಯಡಿ ಹಿಂದುಳಿದ 114 


ತಾಲ್ಲೂಕುಗಳಲ್ಲಿ ಪ್ರಾಥಮಿಕ ಮತ್ತು ಪೌಢ ಶಾಲೆಗಳ ಕೊಠಡಿ ನಿರ್ಮಾಣ | 


ಕಾಮಗಾರಿಗಳಿಗಾಗಿ ರೂ.75.00ಕೋಟಿ ಅನುದಾನ ಒದಗಿಸಲಾಗಿದೆ. i 
2021-22ನೇ ಸಾಲಿನಲ್ಲಿ ಭಾರತ ಸ್ಪಾತಂತ್ರ್ಯದ ಅಮೃತ: ಮಹೋತ್ಸವದ 
ಸವಿನೆನಪಿಗಾಗಿ ಅಮೃತ ಶಾಲಾ ಸೌಲಭ್ಯ ಯೋಜನೆಯಡಿ ಆಯ್ದ 750 ಶಾಲೆಗಳಿಗೆ | 


ಪ್ರಯೋಗಾಲಯ, ' ಗ್ರಂಥಾಲಯ, ಶೌಚಾಲಯ ಇತ್ಯಾದಿ ಸಮಗ್ರ ಸೌಲ: 


ಒದಗಿಸಲು ರೂ.75 ಕೋಟಿಗಳ ಅನುದಾನ ಒದಗಿಸಿದೆ. 


[S 


ll 
ಇಪಿ 141 ಎಂ.ಹೆಚ್‌.ಟಿ 2021 


: ಹಾಗೂ ಸಕಾಲ ಸಚಿವರು 


Annexure-1 


Jal Jeevan Mission - Har Ghar Jal 


Schools with 


District ‘Total Schools with 
schools tap water supply ] tap water supply (%} 
[a 7 
Bagalkote . 1,180 {,180 100.00 j 
y [Fs 
- Batlari 1,474 1,474 100.00 
[sg — — 
Bangalore Rural 1,036 1,036 | 100.00. | 
— + _ Fi , 
Bengaluru Urban 637 637 100.00 | 
E | ಘು] y Ro - 
Chamarajanagar 749 749 2 100.00 
—- 1 - ~ 
Chik Ballapur 4 1,449 - 1,449 i 100.00 
8 Chikmagalur 1,437 1,437 100.00 
ನ 4 
~ Chitradurga 1,630 1,630 100.00 
Dakshina Kannada’ 922 922 100.00 
— -1 - 
[: Davangere 1] 1,059 1,059 " 100.00 
Dharwad | 602, 602 | 100.00 
Gadag 555. 555 100.00 
—- 4 
Hassan 234. | 2,344 k 100.00 
—— ~ — 
Haveri 1,206 1,206 ’ 100.00 
§ F 
Kalaburagi 1,844 1,844 4 100.00 
Na 3 TT | 
Kodagu 409 409 - 00.00 
Koppal : 950 950 | 100.00 
--— Ha — — — 
Mandya k 1,695 I 1,695 100.00 
Mysuru ಜ್ಯ f 1,888 188 | 100.00 
Raichur x 1,326 ) 1,326 100.00 
Ramanagaram ° 1237 ; 1,237 100.000. 
- Shivamogga 1,796 | 1,796 100.00 


RE ದ ಹಿ PS ಹಾ 


District Total " Sehools with |. Schook with 
\ schools | tap water supply | tap water supply (%) i 
Tumkur | 3.286 | 3,286 | 100.00 
Udupi, | 636 | 636 | " 100.00 
Vadgir | 883 | 483 100.00 
Kolar | 1,788 | | 1,780 99.55 
Belagavi | 3/031 KN Soa 2,969 § | § 97.95 
Uttara Kannada 1B | 1926. \ 
Bia § | 1292 WN 1.258 pe | 3೫7 
Vijayapura(bijapur) | 1,701 1.637 96.24 
| Total as OO | 41,800 | 99:49 


NS 
y Dept of Minority ಸ 
Welfare Institution 


’ Annexure-2 OOO j 
100 Days campai 


Institutions Tentative No. 


With no Tap Institutions Without 
Si. No. Water Tap Water Estimates! Cost (Rs in- 
್ಥ ‘connection to connection to Toilets] Prepared 
Toitets / 1 Kitchen* 
Kitchen* i; 


JAshramshalas 


